ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
€.7T. €. ನಿರ್ಮಾಣ ಮಾಡುವ ಕುರಿತು 
ಶ್ರೀ ಬಸವರಾಜ ಪಾಟೇಲ್‌ ಇಟಗಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
48 (234) ಜಲ ಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ನದಿ ಪಾತ್ರದಲ್ಲಿರುವ ಗ್ರಾಮಗಳ ನಾಲಾ ದಾವಿ ಜಮೀನುಗಳಿಗೆ ರೈತರು 
ಹೋಗಲು ತೊಂದರೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ನಾಲೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕ್ಯಾನಲ್‌ಗಳ ನೀರು ಹಾಗೂ ಪಿಪೇಜ್‌ ನೀರು ಬರುತ್ತಿರುವುದರಿಂದ ರೈತರಿಗೆ 
ಅನುಕೂಲವಾಗುವಂತೆ ಎಷ್ಟು ಬ್ರಿಡ್ಜ್‌ ಅಥವಾ ಬಾಕ್ಸ್‌ ಕಲವರಟ್‌ ನಿರ್ಮಿಸಲಾಗಿದೆ; ಹಾಗೂ ಇನ್ನು ಎಷ್ಟು ಸಿಟೆಸಿಗಳ ನಿರ್ಮಾಣ 
ಮಾಡಬೇಕಾಗಿದೆ; 


(ಇ) ಈ ಕಾಮಗಾರಿಗಳನ್ನು ಯಾವಾಗ ಕೈಗೆತ್ತಿಕೊಳ್ಳಲಾಗುವುದು? 


